ರಿಚರ್ಡ್‌ 


ಪರ್ನಾಂಡಿಸ್‌ 
ಅವರೊಂದಿಗೆ ಒಂದು ಸಂದರ್ಶನ 


ಬೆಂಗಳೂರಿನಲ್ಲರುವ ಸೆಂಟರ್‌ ಫಾರ್‌ ಲರ್ನಿಂಗ್‌ (CFL) ಎಂಬ ಪರ್ಯಾಯ ಶಾಲೆಯ 
ಸಂಸ್ಥಾಪಕರಲ್ಲ ಒಬ್ಬರಾದ ರಿಚರ್ಡ್‌ ಫೆರ್ನಾಂಡಿಸ್‌ ಅವರು, ಈ ಶಾಲೆಯಲ್ಲ ಭೌತವಿಜ್ಞಾನ 


3 ಬೊ ಎಂ೮30೦ಎ 


[cd 


ಕಲಕೆಗೆ ಪ್ರಯೋಗಾಧಾರಿತ ಪಠ್ಯಕ್ರಮವನ್ನು ಅಭವೃಧ್ಧಿಪಡಿಸಿ ಅನುಷ್ಠಾನಗೊಳಸಿದ್ದಾರೆ. ಭೌತವಿಜ್ಞಾನವನ್ನು "ಪ್ರಯೋಗ 


ಮಾಡಿಯೇ ಕಲ'ಯಬೇಕು ಎಂಬ ತತ್ವದಲ್ಲ ಬಲವಾದ ನಂಬಕೆ ಇಟ್ಟಿರುವ ಅವರು, ಗುಜರಿ ಅಂಗಡಿಗಳ೦ದ ಸಂಗ್ರಹಿಸಿದ 
ಸಲಕರಣೆಗಳಿಂದ ಪ್ರಯೋಗೋಪಕರಣಗಳನ್ನು ಸಿದ್ದಪಡಿಸುವುದರಲ್ಲ ಅತೀವ ಸಂತೋಷಪಡುತ್ತಾರೆ. ಈ ಸಂದರ್ಶನದಲ್ಲ 
ಅವರು ಮಾಧ್ಯಮಿಕ ಹಾಗೂ ಪೌಢ ಶಾಲಾ ಭೌತವಿಜ್ಞಾನ ಶಿಕ್ಷಕರಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. 


ವಿಜ್ಞಾನ ಶಿಕ್ಷಕರಾಗಿ ಅದರಲ್ಲೂ ಮಾಧ್ಯಮಿಕ ಹಂತದ ವಿಜ್ಞಾನ 
ಶಿಕ್ಷಕರಾಗಿ ನಿಮ್ಮ ಕೆಲಸದ ಬಗ್ಗೆ ನಮಗೆ ಒಂದಿಷ್ಟು ಹೇಳ. 
ನನ್ನು ಸ್ನೇಹಿತರು ಮತ್ತು ನಾನು ಸೇರಿ ಸ್ಥಾಪಿಸಿದ 
ಸಣ್ಣದೊಂದು 'ಪರ್ಯಾಯ' ಶಾಲೆಯಲ್ಲ ಮಾಧ್ಯಮಿಕ 
ಶಾಲಾ ಹಂತದಿಂದ ಪೌೌಢಶಾಲಾ ಹಂತದ ವಿದ್ಯಾರ್ಥಿಗಳಗಾಗಿ 
ಭೌತವಿಜ್ಞಾನ ಕಲಕಾ ಕಾರ್ಯಯೋಜನೆಯನ್ನು 
ತಯಾರಿಸುವುದು ಮತ್ತು ಅದಕ್ಷಾಗಿ ಭೌತವಿಜ್ಞಾನ ಬೋಧನಾ 
ಪ್ರಯೋಗಶಾಲೆಯೊಂದನ್ನು ಸಜ್ಜುಣೊಆಸುವುದು ನನ್ನ 
ಜವಾಬ್ದಾರಿಯಾಗಿತ್ತು. ಭೌತವಿಜ್ಞಾನದ ಕಲಕೆಯಲ್ಲ ಸಿದ್ದಾಂತ 
ಮತ್ತು ಪ್ರಯೋಗಗಳನ್ನು ಬೇರೆ ಬೇರೆಯಾಗಿ ವಿಂಗಡಿಸದೆ, 
ಒಟ್ಟಂದದಲ್ಲಿ ಮೋಡುವುದು ನಾನು ಅಭವೃದ್ಧಿಪಡಿಸಿದ 
ಕಾರ್ಯಕ್ರಮದ ವಿಶೇಷತೆ. ನಮ್ಮ ಶಾಲೆಯಲ್ಲ ತರಗತಿಗಳು 
ಪ್ರಯೋಗಶಾಲೆಯಲ್ಪ್ಲಯೇ ನಡೆಯುತ್ತವೆ ಮತ್ತು 
ವಿದ್ಯಾರ್ಥಿಗಳು "ಒಂದು ಕಡೆ ಕುಅತುಕೊಂಡು' ಕಲಯುವ 
ಪದ್ಧತಿ ಇಲ್ಲ; ಅವರು ಯಾವಾಗಲೂ ಏನಾದರೊಂದು 
ಪ್ರಯೋಗ ಮಾಡುತ್ತಾ ಓಡಾಡಿಕೊಂಡಿರುತ್ತಾರೆ. 


ಈ ಪ್ರಯೋಗಶಾಲೆಯನ್ನು ಸಜ್ಜುಗೊಳಸಲು ನನಗೆ 
ಹೆಚ್ಚನ ದುಡ್ಡುಕಾಸಿನ ಅವಶ್ಯಕತೆ ಬರಲಲ್ಲ: ಹೆಚ್ಚಿನ 
ಪ್ರಯೋಗೋಪಕರಣಗಳನ್ನು ನನಗೆ ಗೊತ್ತಿದ್ದ ಅಲ್ಪಪ್ಪಲ್ಲ 
ಮರಗೆಲಸ ಮತ್ತು ಮೆಶೀನ್‌ ಕೆಲಸದ ಅನುಭವದ ಮೇಲೆ, 
ಬೆಂಗಳೂರು ಸುತ್ತಮುತ್ತಅನ ಗುಜರಿ ಅಂಗಡಿಗಳ೦ದ 
ಅಥವಾ "ಚೋರ್‌ ಬಜಾರ್‌” ಗಳ೦ದ ಸಂಗ್ರಹಿಸಿದ 
ಸಾಮರ್ರಿಗಳನ್ನು ಬಳಸಿ ನಾನೇ ಸಿದ್ಧಪಡಿಸಿದೆ. ದುಜರಿ 
ಮಾಲು ಬಳಸಿದೆವು ಎಂದ ಮಾತ್ರಕ್ಕೆ ಪ್ರಯೋಗಗಳು 
ಅಷ್ಟೇ ಒರಬಾಗಿದ್ದವು ನಯ ನಾಜೂಕು ಇರಲಲ್ಲ ಎಂದಲ್ಲ. 
ಇಂಥ ಸರಳ ಉಪಕರಣಗಳನ್ನು ಬಳಸಿ ಪ್ರಯೋಗ 


ಮಾಡುವಾಗ ಸಂಗ್ರಹಿಸಿದ ದತ್ತಾಂಶಗಳ ಬಣ್ಣೆ ಅಥವಾ 
ಅಧ್ಯಯನಮಾಡಿದ ವಿಜ್ಞಾನ ವಿಷಯದ ಬಣ್ಣೆ. ವಿಶೇಷ 

ಆಸ್ಟೆ ಇರುತ್ತದೆ. ನಮ್ಮ ಈ ಮಾದರಿಯು ಇಂದು ನಮ್ಮ 
ಇಂಜನಿಯರಿಂಗ್‌ ಕಾಲೇಜುಗಳಲ್ಲೂ ಅನುಸರಿಸುತ್ತಿರುವ 
ಕಪ್ಪುಡಬ್ಬ ಮಾದರಿಗಿಂತಲೂ ತೀರಾ ಭಿನ್ನವಾದದ್ದು. ಇಲ್ಲಿ 
ಪ್ರಯೋಗೋಪಕರಣಗಳನ್ನು ಇನ್ನಾ ್ಠರೋ ತಯಾರಕರು 
ನಿರ್ಮಿಸಿ, ಅದನ್ನು ಒಂದು ಆಕರ್ಷಕ ಡಬ್ದದಲ್ಲ ಹಾಕಿ, 
ಅದರ ಜೊತೆಗೆ ಆ ಪ್ರಯೋಗ, ಈ ಉಪಕರಣವನ್ನು ಬಳಸಿ 
ಪ್ರಯೋಗ ಫಲಅತಾಂಶವನ್ನು ಹೇಗೆ ಪಡೆಯಬೇಕು ಎಂಬ 
ಮಾಹಿತಿಪತ್ರವನ್ನಿಟ್ಟು ರವಾನಿಸಿರುತ್ತಾರೆ. 


ವಿಜ್ಞಾನ ಶಿಕ್ಷಕರಾಗಲು ನಿಮಗೆ ಇದ್ದ ಪ್ರೇರಣೆ ಏನು? 

ನಾನು ಸಂತಸಪಟ್ಟದ್ದನ್ನು ಇತರರೊಂದಿಗೆ ಹಂಚಿಕೊಳ್ಳುವಾಗ 
ಸಿಗುವ ಖುಶಿ ಬಹುಶಃ ಇದಕ್ಷೆ ಮೂಲಕಾರಣ ಇರಬೇಕು. 
ಇನ್ನೊಂದು ಕಾರಣವೆಂದರೆ, ಸಮಾಜದಲ್ಲ ಬೇರುಜಬಲ್ಪರುವ 
ಮೂಢನಂಚಕೆ ಮತ್ತು ಪಗತಿವಿರೋಧಿ ಧೋರಣೆಯನ್ನು 
ಕಿತ್ಲೊಗೆಯಲೇ ಬೇಕೆಂಬ ಅಭಲಾಷೆ. ಇದರ ಜೊತೆಗೆ, 
ವಿಜ್ಞಾನ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ವ್ಯಾಪಕ, ವಿದ್ಯಾರ್ಥಿ- 
ಸ್ನೇಹಿ ಕಲಕಾ ಕಾರ್ಯಕ್ರಮವನ್ನು ಅಭವೃಧ್ಧಿಪಡಿಸಿದ 
ನುಫೀಲ್ಡ್‌ ಫೌಂಡೇಶನ್‌ನ ಕೆಲಸದಿಂದ ನಾನು 

ತುಂಬಾ ಪ್ರೇರಿತನಾಗಿದ್ದೆ ಮತ್ತು ಅವರು ಸಿದ್ದಪಡಿಸಿದ 
ಸಂಪನ್ಮೂಲಗಳನ್ನು ಬಹುವಾಗಿ ಬಳಸಿಕೊಂಡೆ. ಆದರೆ, 
ವಸ್ತುವಿಷಯಕ್ಷೆ ಅತ್ಯಂತ ಪ್ರಾಧಾನ್ಯ ಕೊಡುವ ಮತ್ತು 
ನಿಗದಿತ ಸಮಯದೊಳಗೆ ಅದನ್ನು ಪಾಠ ಮಾಡಿ 
ಮುಗಿಸಬೇಕು ಎಂಬ ಮುಖ್ಯವಾಹಿನಿ ಶಾಲಾ ವ್ಯವಸ್ಥೆಯಲ್ಲ 
ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುವುದು ನನ್ನಿಂದ 
ಆಗದ ಮಾತು. 


ಐ ವಂಡರ್‌... ಶಾಲಾ ವಿಜ್ಞಾನದ ಮರುಪೂಣಧನೆ | ಜಹಪಪಲಿ ೨೦1೨ 113 


ಪ್ರತಿ ದಿನ ನೀವು ತರಗತಿಗಾಗಿ ಹೇಗೆ ತಯಾರಿ ನಡೆಸುತ್ತೀರಿ? 
ನಾನು ಈಗ ಶಾಲಾಮಟ್ಟದ ವಿಜ್ಞಾನ ಪಾಠ ಮಾಡುತ್ತಿಲ್ಲ. ಆದರೆ 
ನಾನು ಪಾಠ ಮಾಡುತ್ತಿದ್ದ ದಿನಗಳಲ್ಲ ತರಗತಿಗೆ ಸಾಕಷ್ಟು 
ಮುಂಚಿತವಾಗಿ ಕಪಾಟನಲ್ಲದ್ದ ಪ್ರಯೋಗೋಪಕರಣಗಳನ್ನು 
ಹೊರತೆಗೆದು, ಅವು ಸುಸ್ಳಿತಿಯಲ್ಲವೆಯೇ ಎಂದು 
ಪರೀಕ್ಷಿಸುತ್ತಿದ್ದೆ. ಹಾಗೆಯೇ ಆಯಾಯಾ ದಿನದ ತರಗತಿಗಾಗಿ 
ಪಾಠ ಯೋಜನೆಯನ್ನು ಸಿದ್ಧ್ದಮಾಡಿಕೊಂಡಿರುತ್ತಿದ್ದೆ. ಆದರೆ 
ಕಲಕೆ ನಡೆಯುತ್ತಿರುವ ಸಂದರ್ಭದಲ್ಲ ಆಸಕ್ತಕರ ತಿರುಪೊಂದು 
ಗೋಚರಿಸಿದರೆ ನಾನು ನನ್ನ ಯೋಜನೆಯನ್ನು ಪಕ್ಕಕ್ಕಿಟ್ಟು. ಆ 
ಹರಿವಿನೊಂದಿಗೆ ಸಾಗುತ್ತಿದ್ದೆ. ಒ೦ದು ನಿರ್ದಿಷ್ಟ ಪಠ್ಯಕ್ರಮದ 
ಒತ್ತಡಕ್ಕೆ ಸಿಲುಕಿಹಾಕಿಕೊಳ್ಳದೆ ಇದ್ದಾಗ. ಸಿಗುವ ಅತಿದೊಡ್ಡ 
ಪ್ರಯೋಜನ ಇದೇ. 


ನಿಮ್ಯ ತರಗತಿಗೆ ಯಾರಾದರೂ ಅನೌಪಚಾರಿಕವಾಗಿ ಭೇಟ 
ಕೊಟ್ಟರೆ, ಅವರ ಗಮನ ಸೆಳೆಯುವ ಅಂಶಗಳು ಏನಿರಬಹುದು? 
ಸಾಮಾನ್ಯವಾಗಿ ನನ್ನ ತರಗತಿಯಲ್ಲ ನಾನು ಕೊಟ್ಟ 

ಅತ ಅಥವ ಮೌಣಕ ಸೂಚನೆಗಳ ಆಧಾರದ ಮೇಲೆ 
ಪ್ರಯೋಗಸನಿರತರಾಗಿರುವ ವಿದ್ಯಾರ್ಥಿಗಳು ಕಾಣಸಿಗುತ್ತಾರೆ: 
ಅದು ಪ್ರಯೋಗಕ್ಕೆ ಸಂಬಂಧಿಸಿದ ಪೂರ್ವಸಿದ್ಧತೆ ಇರಬಹುದು, 
ಪ್ರಯೋಗ ಮಾಡುತ್ತಿರಬಹುದು ಅಥವ ಪ್ರಯೋಗದ 
ಫಅತಾಂಶಗಳನ್ನು ಚರ್ಚಿಸುತ್ತಿರಬಹುದು, ಸಂಪೂರ್ಣವಾಗಿ 
ಸರಿಯಲ್ಲದಿದ್ದರೂ ತಮಗೆ ಕಂಡಂತೆ ತಾರಕ ನಿರ್ಧಾರಗಳನ್ನು 
ಮಾಡುತ್ತಿರಬಹುದು ಅಥವ ಒಂದು ನಿರ್ದಿಷ್ಟ ತೀರ್ಮಾನಕ್ಕೆ 
ಬರುವುದು ಮುಖ್ಯವಾಗಿದ್ದರೆ ಅದನ್ನು ಪಡೆಯಲು ನನ್ನು ಬಳ 
ಮಾರ್ಗದರ್ಶನ ಪಡೆಯುತ್ತಿರಬಹುದು. ನನ್ನ ತರಗತಿಯಲ್ಲ 
ಗೌಜುಗದ್ದಲ ಸಾಮಾನ್ಯ. ನನ್ನ ಹೆಚ್ಚನ ಪ್ರಯತ್ನ ಯಾವುದೇ 
ಅಪಘಾತ ಆಗದಂತೆ ನೋಡಿಕೊಳ್ಳುವುದಕ್ಕೆ ಮೀಸಲಾಗಿರುತ್ತದೆ. 


ತಮ್ಮ ವಿದ್ಯಾರ್ಥಿಗಳು ವಿಜ್ಞಾನದ ಕಲಕೆಯಲ್ಲ 
ಆಸಕ್ತಿಬೆಳೆಸಿಕೊಳ್ಳುವ ಬಣ್ಣೆ ದೊಡ್ಡ ಯೋಚನೆಗಳನ್ನು 
ಹೊಂದಿರುವ ಆದರೆ ಅದನ್ನು ಕಾರ್ಯಗತ ಮಾಡುವುದು ಹೇಗೆ 
ಎಂದು ತಿಆಯದೆ ಇರುವ ವಿಜ್ಞಾನ ಶಿಕ್ಷಕರಿಗೆ ನಿಮ್ಮದೇನಾದರೂ 
ಸಲಹೆ ಇದೆಯೇ? 

ನಮ್ಮ ಸುತ್ತಮುತ್ತ ಇರುವ ನೈಸರ್ಗಿಕ ಮತ್ತು ಮಾನವ 
ನಿರ್ಮಿತ ವಸ್ತುಗಳು ಬಣ್ಣೆ ನಮಗೆ ಇರುವ ಕುತೂಹಲ. ಅವು 
ಹೇಗೆ ಮತ್ತು ಏಕೆ ಕೆಲಸ ಮಾಡುತ್ತವೆ ಎಂಬುದನ್ನು ತಿಆಯಲು 
ಬಯಸುವುದೇ ವಿಜ್ಞಾನದ ಬದ್ಧೆ ಬೆಳೆಯುವ ಮೊತ್ತ ಮೊದಲ 


ಆಸಕ್ತಿ. ವಿದ್ಯಾರ್ಥಿಗಳು ಅವುಗಳ ಬಗ್ಗೆ ಪ್ರಶ್ನೆ ಕೇಆದರೆ ನಿಮ್ಮ 
ಅರಿವಿನ ಮಿತಿಯೊಳಗೆ ಪ್ರಾಮಾಣಿಕವಾಗಿ, ತಾತ್ತಿಕವಾಗಿ 
ಉತ್ತರಿಸಿ, ಹಾರಿಕೆಯ ಉತ್ತರ ಕೊಡಬೇಡಿ. "ವಿಜ್ಞಾನಿಗಳು 
ಕಂಡುಕೊಂಡ ಪ್ರಕಾರ' ಎಂದು ಉತ್ತರ ಹೇಳ ಹೊರಟರೆ. ಇದು 
ವಿದ್ಯಾರ್ಥಿಗಳ ಆತ್ಕವಿಶ್ವಾಸವನ್ನು ಕುಗ್ಗಿಸುತ್ತದೆ ಮತ್ತು ಈ 
'ವಿಜ್ಞಾನಿಗಳು' ಎ೦ಬ ವಿಶೇಷ ವ್ಯಕ್ತಿಗಳ ಬಣ್ದೆ ದಿದ್ದಮೆಯನ್ನಷ್ಟೇ 
ಉಂಟುಮಾಡುತ್ತದೆ. ಹೆಚ್ಚೆಂದರೆ ಅವರಂತೆ ತಾನಾಗಬೇಕು 
ಎಂಬ ಬಯಕೆಯನ್ನಷ್ಟೇ ಅದು ಹುಟ್ತಸಬಹುದು ಎಂಬುದು 
ನನ್ನು ಭಾವನೆ. ಹಾಗಾಗಿ ಇದಕ್ಕೆ ಬದಲಾಗಿ, "ನೀನೇ ಒಬ್ಬ 
ವಿಜ್ಞಾನಿ. ಈ ವಿಚಾರವನ್ನು ಕುರಿತು ಸಂಶೋಧನೆ ಮಾಡು' 
ಎಂದು ಹೇರಿ. ಮೊದಲು ಹೇಆದ ಮಾದರಿ ವಿದ್ಯಾರ್ಥಿಯನ್ನು 
ಮಹತ್ಪಾಕಾಂಕ್ಷಿಯಾಗಿಯಷ್ಟೇ ಉಳಸಿದರೆ, ಎರಡನೆಯ 
ಮಾದರಿಯು ಅವರಲ್ಲ ಪ್ರಸಾಧನೆಯಬುಂದ ದೊರಕುವ ದೃಢ 
ವಿಶ್ವಾಸವನ್ನು ತುಂಬಸುತ್ತದೆ. 


ರಾಷ್ಟ್ರೀಯತೆಯನ್ನು ವಿಜ್ಞಾನ ಶಿಕ್ಷಣದ ಅಜೆಂಡಾವಾಗಿಸಬೇಡಿ. 
ಒಬ್ಬ ಸಾಮಾನ್ಯ ಮಾಧ್ಯಮಿಕ ಹಂತದ ವಿದ್ಯಾರ್ಥಿಗೆ "ರಾಮನ್‌ 
ಪರಿಣಾಮ'ವನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟ. ಹಾಗಾಗಿ 
ದೇಶದ ಹೆಮ್ಮೆ ಎಂಬ ಕಾರಣಕ್ಷಾಗಿ ಅವರಿಗೆ ಅರ್ಥವಾಗದ್ದನ್ನು 
ತುರುಕುವ ಪ್ರಯತ್ನ ಮಾಡಬೇಡಿ. 


ಕೆಲವು ವಿದ್ಯಾರ್ಥಿಗಳಲ್ಲ ವಿಜ್ಞಾನ ವಿಷಯಗಳ ಬಗ್ದೆ ಸಹಜವಾದ 
ಆಸಕ್ತಿ ಮತ್ತು ಸಾಮರ್ಥ್ಯ ಇರುತ್ತದೆ ಎನ್ನುವುದೇನಾದರೂ 
ಇದೆಯೇ? ಹಾಗೇನಾದರೂ ಇದ್ದಲ್ಲ ಅದನ್ನು ಗುರುತಿಸಿ, 
ಪೋಷಿಸುವಲ್ಲ ವಿಜ್ಞಾನ ಶಿಕ್ಷಕರ ಪಾತ್ರವೇನು? 

ಶಿಕ್ಷಕರಿಗೆ ಇದು ಪ್ವಲ್ಲ ಇಕ್ಕಟ್ಟನ ವಿಷಯ. ನನ್ನ ಪ್ರಕಾರ 
ಯಾವುದೇ ವಿದ್ಯಾರ್ಥಿಯ ಸಾಮರ್ಥ್ಯದಲ್ಲ ಹೆಚ್ಚು ಕಡಿಮೆ 
ಅಂಬುದಿರುವುದಿಲ್ಲ. ಹಾಗಾಗಿ ನಾನು ಎಲ್ಲಾ ವಿದ್ಯಾರ್ಥಿಗಳಗೂ 
ಒಂದೇ ತೆರನಾದ ಗಮನ ಕೊಡುತ್ತೇನೆ. ವಿದ್ಯಾರ್ಥಿಗಳು ಬೇರೆ 
ಖೇರೆ ಸಮಯದಲ್ಲ ಬೇರೆ ಬೇರೆ ಕಾರಣಗಳಗಾಗಿ ಒಂದು 
ವಿಷಯದ ಬಣ್ಣೆ ಹೆಚ್ಚನ ಆಸಕ್ತಿಯನ್ನು ಬೆಕೆಸಿಕೊಳ್ಳುತ್ತಾರೆ. 
ವಿದ್ಯಾರ್ಥಿಗಳ ಆಸಕ್ತಿಯನ್ನು ಸಣ್ಣವಯಸ್ಸಿನಲ್ಲಯೇ 
ನಿರ್ಧರಿಸಿಬಡುವುದು ತಪ್ಪಾಗುತ್ತದೆ. ಹೆಚ್ಚನ ಸಂದರ್ಭದಲ್ಲ 
ಚೆನ್ನಾಗಿ ಮಾತನಾಡಬಲ್ಲ ಅಕಾಲ ಪ್ರೌಢಿಮೆಯನ್ನು 
ತೋರುವ ಮಕ್ಷಳನ್ನು ಸಹಜ ಪ್ರತಿಭಾವಂತರು ಎಂದು 
ಪರಿಗಣಿಸಲಾಗುತ್ತದೆ. 


"ಭೌತವಿಜ್ಞಾನದ ಕಲಕೆಯಲ್ಲ ಸಿದ್ದಾಂತ ಮತ್ತು ಪ್ರಯೋಗಗಳನ್ನು ಬೇರೆ ಬೇರೆಯಾಗಿ ವಿಂಗಡಿಸದೆ, ಒಟ್ಟಂದದಲ್ಲ ನೋಡುವುದು 
ವಾನು ಅಭವೃದ್ಧಿಪಡಿಸಿದ ಕಾರ್ಯಕ್ರಮದ ವಿಶೇಷತೆ. ನಮ್ಮ ಶಾಲೆಯಲ್ಲ ತರಗತಿಗಳು ಪ್ರಯೋಗಶಾಲೆಯಲ್ಲಯೇ ನಡೆಯುತ್ತವೆ 
ಮತ್ತು ವಿದ್ಯಾರ್ಥಿಗಳು "ಒಂದು ಕಡೆ ಕುಆತುಕೊಂಡು' ಕಲಯುವ ಪದ್ಧತಿ ಇಲ್ಲ. ಅವರು ಯಾವಾಗಲೂ ಏನಾದರೊಂದು 


ಪ್ರಯೋಗ ಮಾಡುತ್ತಾ ಓಿಡಾಡಿಕೊಂಡಿರುತ್ತಾರೆ.” 


114 ಐ ಪಂಡರ್‌... ಶಾಲಾ ವಿಜ್ಞಾನದ ಮರುಶೂಂಧನೆ | ಜನವರಿ ೨೦1೨ 


ಕೆಲವು ವಿದ್ಯಾರ್ಥಿಗಳು ಇತರ ವಿದ್ಯಾರ್ಥಿಗಳಗಿಂತ ಹೆಚ್ಚು 
ಸುಲಭವಾಗಿ ವಿಜ್ಞಾನದ ಕಡೆಗೆ ಆಕರ್ಷಿತರಾಗುತ್ತಾರೆ 
ಎಂಬುದನ್ನು ನಾನು ನೋಡಿದ್ದೇನೆ ಸ್ವಲ್ಲ ಪತ್ತೆದಾರಿಕೆ 

ಮಾಡಿ ನೋಡಿದರೆ ಅದರ ಹಿಂದೆ ಇರುವುದು ಸಾಮಾಜಕ 
ಸಂದರ್ಭವೇ ಹೊರತು ಬೇರೇನೂ ಅಲ್ಲ ಎಂದು 
ಗೊತ್ತಾಗುತ್ತದೆ. ಮಕ್ಕಕು ತಮ್ಮ ಪರಿಸರದಿಂದ, ಅಂದರೆ ತಮ್ಯ 
ತಂದೆ ತಾಯುಗಳು, ಇತರ ಹಿರಿಯ ಸಂಬಂಧಿಗಳು ಅಥವಾ 
ಅವರ ಸ್ನೇಹಿತರಿಂದ, ಪ್ರೇರಿತರಾಗುತ್ತಿರುತ್ತಾರೆ. 


ಅಸಾಧಾರಣ ಬುದ್ಧಿಶಕ್ತಿಯ, ವಯಸ್ಸಿಗೆ ಮೀರಿದ 
ಪ್ರೌಢಿಮೆಯನ್ನು ತೋರುವ ಪ್ರತಿಭೆಗಳು ಹೇಗೋ 
ಸಹಜವಾಗಿಯೇ ಬೆಳಕಿಗೆ ಬರುತ್ತವೆ ಆದರೆ ಹೆಚ್ಚನ ಪ್ರೋತ್ಸಾಹ 
ಬೇಕಾಗಿರುವುದು ಸಾಮಾನ್ಯ ವಿದ್ಯಾರ್ಥಿಗಳಿಗೆ. 


ನೀವು ಹೇಳುತ್ತಿರುವುದು ನಿಮ್ಯ ವಿದ್ಯಾರ್ಥಿಗಳಗೆ ಅರ್ಥ 
ಅಗುತ್ತಿಲ್ಲವಾದರೆ ಅಥವಾ ನಿಮ್ಯ ಪಾಠ ಎಲ್ಲರಿಗೂ 
ನಿಲುಕುತ್ತಿಲ್ಲವಾದರೆ ಏನು ಪರಿಹಾರೋಪಾಯ 
ಯೋಚಿಸುತ್ತೀರಿ? 

ವಿದ್ಯಾರ್ಥಿಗಳಗೆ ಒಂದು ವಿಧಾನದಲ್ತಿ ಹೇಳದ್ದು ಅರ್ಥ 
ಆಗುತ್ತಿಲ್ಲವೆಂದಾದರೆ ಇನ್ನೊಂದು ವಿಧಾನವನ್ನು ಪ್ರಯತ್ನಿಸಿ. 
ಒಂದೇ ಸಮಸ್ಯೆಯನ್ನು ವಿನ್ನು ಮಾರ್ಗಗಳಂ೦ದ 
ಪರಿಹರಿಸಬಹುದು. 


ಪರಿಣಾಮಕಾರಿ ವಿಜ್ಞಾನ ಶಿಕ್ಷಕರಾಗಬೇಕಾದರೆ ವಿಷಯದಲ್ಪ 
ವಿಶೇಷ ವಿದ್ಯಾರ್ಹತೆಯ ಅವಶ್ಯಕತೆ ಎಷ್ಟಿದೆ? 

ಒಂದು ಆದರ್ಶ ವ್ಯವಸ್ಥೆಯಲ್ಲ, ಶಾಲಾ ವಿಜ್ಞಾನ ಶಿಕ್ಷಕರಿಗೆ 
ಅವರ ಅಧ್ಯಯನ ಕ್ಷೇತ್ರದಲ್ಲಿ ಸಂಶೋಧನಾ ಪದವಿ 
ಇರಬೇಕಾಗುತ್ತದೆ. ಸಂಶೋಧನಾ ಪದವಿ ಇದೆ ಎಂದ ಮಾತ್ರಕ್ಷೆ 
ಅವರಿಗೆ ಹೆಚ್ಚನ ಜ್ಞಾನ ಇದೆ ಎಂದಲ್ಲ; ಬದಲಗೆ ಸಂಶೋಧನಾ 
ಪ್ರಕ್ರಿಯೆಯಲ್ಲ ಅವರು ತಾವು ಅಧ್ಯಯನ ಮಾಡುತ್ತಿರುವ 
ವಸ್ತುವಿಷಯದ ಕುರಿತು ಹೆಚ್ಚನ ಮಾಹಿತಿಯನ್ನು 
ಹೊರತೆಗೆಯುವ ಕೌಶಲ್ಯವನ್ನು ಕಅತುಕೊಂಡಿರುತ್ತಾರೆ. 
ಇದರಿಂದಾಗಿ ಒಂದು ವಿಷಯ ಕಲಕೆಯಲ್ಪ ವಿವಿಧ 
ವಿಧಾನಗಳನ್ನು ಬಳಸುವಲ್ಲಿ ವಿದ್ಯಾರ್ಥಿಗಳಗೆ ಮಾರ್ಗದರ್ಶನ 
ಮಾಡುವ ಅವರ ಸಾಮರ್ಥ್ಯ ಹೆಚ್ಚಿರುತ್ತದೆ. 


ತಮ್ಮ ಶಾಲಾ ಪಠ್ಯಪುಸ್ತಕಗಳನ್ನೂ ದಾಟ ವಿದ್ಯಾರ್ಥಿಗಳು 
ಹೊರಗಿನ ವೈಜ್ಞಾನಿಕ ಲೇಖನಗಳನ್ನು ಓದಲು ಶಿಕ್ಷಕರು ಹೇಗೆ 
ಪ್ರೇರೇಪಿಸಬಹುದು? 

ಸ್ಯಾಷಸಲ್‌ ಜಯಾಗ್ಲಾಫಿಕ್‌ ನಂತಹ ನಿಯತಕಾಲಅಕಗಳು 
ಪ್ರಕಟಸುವ ಮಾಹಿತಿಪೂರ್ಣ ಇತ್ತಿಪತ್ರಗಳನ್ನು ನಿಮ್ಮ 
ಪ್ರಯೋಗಶಾಲೆಯಲ್ಲ ಎಲ್ಲೆಡೆ ಅಂಟಸುವ ಮೂಲಕ ಈ 
ವಿಷಯವನ್ನು ಕುರಿತು ವಿದ್ಯಾರ್ಥಿಗಳಲ್ಲಿ ಹೆಚ್ಚನ ಆಸಕ್ತಿ 
ಉಂಟುಮಾಡಿ, ಅದೇ ವಿಷಯದ ಬಣ್ಣೆ ಇನ್ನೂ ಹೆಚ್ಚನ 


ಓದಿಗೆ ಅವರನ್ನು ಪ್ರೇರೇಪಿಸಬಹುದು. ವಿದ್ಯಾರ್ಥಿಗಳಗೆ 
ಆಸಕ್ತಿ ಕೆರಳಸುವಂತಹ ಲೇಖನಗಳನ್ನು ಅವರ ಕಣ್ಣಿಗೆ 
ಬೀಳುವಂತೆ ಹರಡಿ ಇಟ್ಟರಿ. ವಿದ್ಯಾರ್ಥಿಗಳು ಅದನ್ನು ಹರಿದು 
ಹಾಕಿಯಾರು ಎಂಬ ಚಿಂತೆ ಬೇಡ. ಯಾವುದೇ ವಿಚಾರವನ್ನು 
ಬಲಾತ್ನಾರವಾಗಿ ಹೇರಬೇಡಿ: ಆಗಾಧ್ಯೆ ಸೂಚ್ಛವಾಗಿ ಹೇಳಆದರೆ 
ಸಾಕು. ವೈಜ್ಞಾನಿಕ ನಿಯತಕಾಲಕೆಗಳು ಲಭ್ಯವಾಗುವಂತಹ 
ಮುಕ್ತ ಗ್ರಂಥಾಲಯವನ್ನು ಅಭವೃದ್ಧಿಪಡಿಸಿದರೆ ಅದು 

ಬಹು ಉಪಯುಕ್ತವಾಗುತ್ತದೆ. ನೀವು ಓದುತ್ತಾ ಸಮಯ 
ಕಳೆಯುವುದನ್ನು ವಿದ್ಯಾರ್ಥಿಗಳು ನೋಡಬೇಕು: ಅದು 
ಅವರಿಗೆ ಸ್ಪೂರ್ತಿನೀಡುತ್ತದೆ. 


ಭೌತವಿಜ್ಞಾನ, ರಸಾಯನ ವಿಜ್ಞಾನ, ಜೀವ ವಿಜ್ಞಾನ ಎಂಬ 
ವಿಭಜನೆ ಇಲ್ಲದೆ ವಿಜ್ಞಾನ ವಿಷಯವನ್ನು ಒಟ್ಟಂದದಲ್ಲ 
ನೋಡುವುದು ಮಾಧ್ಯಮಿಕ ಶಾಲಾ ಶಿಕ್ಷಕರಿಗೆ ಎಷ್ಟು 
ಮುಖ್ಯವಾಗುತ್ತದೆ? 

ವಾವು ವಿವಿಧ ಬೋಧನಾಶಾಖೆಗಳನ್ನು ಹುಟ್ಟುಹಾಕಿರುವುದು 
ನಮ್ಮ ಅನುಕೂಲಕ್ಗಾಗಿಯೇ ಹೊರತು. ಆ ವಿಷಯಗಳ 
ಗುಣಲಕ್ಷಣಗಳ ಕಾರಣಕ್ಷಾಗಿ ಅಲ್ಲ. ಪೃಕೃತಿ ಈ ತರಹ 
ವಿಭಾಗಗಳಾಗಿ ವರ್ತಿಸುವುದಿಲ್ಲ. ಇದನ್ನು ಶಿಕ್ಷಕರು ಅರಿತು, 
ಅವರ ತರಗತಿಗಳಲ್ಪ್ಲ ಬೋಧನಾ ವಿಷಯಗಳ ವಿಭಾಗೀಕರಣಕ್ಷೆ 
ಹೆಚ್ಚು ಒತ್ತು ಕೊಡದೆ, ಒಟ್ಟಂದದಲ್ಲ ನೋಡುವುದು ಉಚಿತ. 


ಜೀವ ವಿಜ್ಞಾನ, ರಸಾಯನ ವಿಜ್ಞಾನ ಅಥವಾ ಭೌತ ವಿಷ್ಞಾನದ 
ಒಂದು ಪರಿಕಲ್ಪನೆಯನ್ನು ಯಶಸ್ವಿಯಾಗಿ ವಿದ್ಯಾರ್ಥಿಗಳಿಗೆ 
ಕಅಸಬಹುದಾದಂತಹ ವಿಧಾನ ಅಥವ ಕಾರ್ಯತಂತ್ರದ ಬಣ್ದೆ 
ಹೇಳ. 

ವೈಜ್ಞಾನಿಕ ಪದ್ಧತಿಯನ್ನು ಅನುಸರಿಸಿ: ಪ್ರಯೋಗಮಾಡಿ. 
ಸಾರಸಂರ್ರಹಮಾಡಿ, ಊಹೆ ಮಾಡಿ ಮತ್ತು ಪರೀಕ್ಷೆ ಮಾಡಿ 


ನಿಮ್ಯ ತರಗತಿಯಲ್ಪ್ಲ ನೀವು ಯಾವತ್ತಾದರೂ ವಿದ್ಯಾರ್ಥಿ 
ಕಲಕೆಶೈಲಗೆ ತಕ್ಕಂತೆ ಬೋಧಿಸುವ ಪದ್ಧತಿಯನ್ನು 
ಅನುಸರಿಸಿದ್ದೀರಾ? 

ನಾನು 
ತರಗತಿಯಲ್ಲ 
ಪಾಠ 
ಮಾಡುವಾಗ 
ವಿದ್ಯಾರ್ಥಿಯ 
ಕಲಕೆಶೈಲಗೆ 
ತಕ್ಷಂತೆ 
ಬೋಧಿಸುವ 
ಪ್ರಯತ್ನ ಮಾಡಿಲ್ಲ. ಬದಲಾಗಿ ಪ್ರತಿ ವಿದ್ಯಾಥೀಯ ಅಗತ್ಯಕ್ಕೆ 
ಅನುಸಾರವಾಗಿ ವೈಯಕ್ತಿಕ ನೆಲೆಯಲ್ಲ ಕಅಕಾ ಪ್ರಗತಿಯನ್ನು 
ಅಳೆಯುವುದನ್ನು ಇಷ್ಟಪಡುತ್ತೇನೆ. 


ಐ ವಂಡರ್‌... ಶಾಲಾ ವಿಜ್ಞಾಸದ ಮರುಶೂಢಧನೆ | ಜನವರಿ ೨೦1೨ 115 


"ನಾವು ಸಾಮಾನ್ಯವಾಗಿ "ವಿಜ್ಞಾನಿಗಳು ಕಂಡುಕೊಂಡ ಪ್ರಕಾರ” ಎಂದು ಹೇಳುತ್ತೇವೆ. ಇದು ವಿದ್ಯಾರ್ಥಿಗಳ ಆತ್ಮವಿಶ್ವಾಸವನ್ನು 
ಕುಗ್ಗಿಸುತ್ತದೆ ಮತ್ತು ಈ 'ವಿಜ್ಞಾನಿಗಳು' ಎಂಬ ವಿಶೇಷ ವ್ಯಕ್ತಿಗಳ ಬಣ್ಣೆ ದಿದ್ದಮೆಯನ್ನಷ್ಟೇ ಉಂಟುಮಾಡುತ್ತದೆ. ಹೆಚ್ಚೆಂದರೆ 
ಅವರಂತೆ ತಾನಾಗಬೇಕು ಎಂಬ ಬಯಕೆಯನ್ನಷ್ಟೇ ಅದು ಹುಟ್ಟಸಬಹುದು ಎಂಬುದು ನನ್ನು ಭಾವನೆ. ಹಾಗಾಗಿ ಇದಕೆ 
ಬದಲಾಗಿ, "ನೀನು ಒಬ್ಬ ವಿಜ್ಞಾನಿ. ಈ ವಿಚಾರದ ಕುರಿತು ಸಂಶೋಧನೆ ಮಾಡು' ಎಂದು ಹೇರಿ. ಮೊದಲು ಹೇಆದ ಮಾದರಿ 
ವಿದ್ಯಾರ್ಥಿಯನ್ನು ಮಹತ್ತಾಕಾಂಕ್ಷಿಯಾಗಿಯಷ್ಟೇ ಉಳಸಿದರೆ, ಎರಡನೆಯ ಮಾದರಿ ಅವಳಲ್ಲ ಅಥವ ಅವನಲ ಪ್ರಸಾಧನೆಯುಂದ 


ಉಂಬಾಗುವ ದೃಢವಿಶ್ವಾಸವನ್ನು ತುಂಬಸುತ್ತದೆ.” 


ಮಾಧ್ಯಮಿಕ ಶಾಲಾ ಹಂತದ ವಿಜ್ಞಾನ ಶಿಕ್ಷಣದಲ್ಪ ಅ) 
ಪ್ರಯೋಗಗಳು, ಆ) ಕಂಪ್ಯೂಟರ್‌ಗಳು, ಇ) ಸ್ಥಳಾಧಾರಿತ 
ಅನುಭವಗಳು, ಈ) ಕಥೆ ಹೇಳುವಿಕೆ - ಇವುಗಳ ಪಾತ್ರ ಏನು? 
ಇವಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅನುಭವ ಏನು? ಶಿಕ್ಷಕರು 
ಇವನ್ನು ತರಗತಿಯಲ್ಲ ಹೇಗೆ ಪರಿಚಯಿಸಬೇಕು? 

ವಿಜ್ಞಾನ ಖೋಧನೆಯಲ್ಲ ಪ್ರಯೋಗಗಳು ಮತ್ತು ಸ್ಥಳಾಧಾರಿತ 
ಅನುಭವಗಳು ಅತ್ಯಂತ ಮುಖ್ಯ ಪಾತ್ರವಹಿಸುತ್ತವೆ 
ಅನ್ನುವುದರಲ್ಲಿ ಸಂಶಯವೇ ಇಲ್ಲ. ವಿಜ್ಞಾನವನ್ನು ವಾವು 
ಒಂದು ನೈಜ ಸಂಗತಿಗಳ ಗುಚ್ಛವಾಗಿ ಅಥವ ವಿದ್ಯಾರ್ಥಿಗಳ 
ಕಣ್ಣಿಗೆ ಗೋಚರಿಸದ ವಿದ್ಯಮಾನಗಳನ್ನು ಕುರಿತು ಒಂದು 
ಸರಣಿ ವಿವರಣಿಯಾಗಿ ಮಾತ್ರ ಕಅಸಬಾರದು. ನಾವು 
ವಿದ್ಯಾರ್ಥಿಗಳನ್ನು ಮತ್ತು ಅವರ ಸುತ್ತಅನ ಪರಿಸರವನ್ನು 


ಗಮನಿಸಿ, ಗಮನಕ್ಕೆ ಬಂದ ಅಂಶಗಳನ್ನು ಭಟ್ಟ ಇಳಸಿ ಅವುಗಳ 


ಬಗ್ಗೆ ವಿಮರ್ಶಾತ್ಯಕ ಪ್ರಶ್ನೆ ಕೇಳುವಂತೆ ಪ್ರೋತ್ಹಾಹಿಸಬೇಕು 
ಮತ್ತು ಅದನ್ನು ಮುಂದುವರಿಸಿ ಆ ಕುರಿತು ಪ್ರಯೋಗ ಮಾಡಿ 
ನೋಡಲು ಉತ್ತೇಜಸಬೇಕು. ಪ್ರಯೋಗ ಮಾಡದೆ ವಿಜ್ಞಾನ 
ಪಾಠ ಮಾಡುವುದನ್ನು ನನಗೆ ಊಹಿಸಲೂ ಕೂಡ ಸಾಧ್ಯವಿಲ್ಲ. 
ಸಾಂದ್ರತೆಯ ಬಣ್ಣೆ ಪಾಠ ಮಾಡುವಾಗ, ಒಂದು ಇಲ್ಟಗೆಯ 
ದವ್ಯರಾಶಿ ಮತ್ತು ಗಾತ್ರ ವನ್ನು ಅಳೆದು ಮತ್ತು ಅದರ 
ಆಧಾರದ ಮೇಲೆ ಅದರ ಸಾಂದ್ರತೆಯನ್ನು ಲೆಕ್ಟ ಹಾಕಬೇಕು, 
ನಂತರ ಅದನ್ನು ತರಗತಿಯ ಗೋಡೆಯ ಭಾರವನ್ನು ಅಥವ 
ಒಂದು ಗಾಡಿ ಮಣ್ಣಿನ ತೂಕವನ್ನು ಅಂದಾಜು ಮಾಡಲು 
ಬಳಸಬಹುದು. ಇದು ತರುವ ನಿಕಟತೆ ಸಾಂದ್ರತೆಯನ್ನು 
ಕಂಡುಹಿಡಿಯಲು ಹಲವು ಸಮಸ್ಯೆಗಳನ್ನು ಕೊಟ್ಟು 
ಅವುಗಳನ್ನು ಬಡಿಸಿ ಎಂದು ಹೇಳುವುದಕ್ಕಿಂತಲೂ ಹೆಚ್ಚು 
ಪರಿಣಾಮಕಾರಿಯಾಗುತ್ತದೆ. 


ಕಂಪ್ಯೂಟರ್‌ಗಳ ಬಳಕೆಯ ಬಧ್ಣೆ ವಾವು ಅಗತ್ಯಕ್ಕಿಂತ 
ಹೆಚ್ಚು ಒತ್ತು ನೀಡುತ್ತಿದ್ದೇವೆ. ಯಾವುದೇ ವಿದ್ಯಾರ್ಥಿಗೆ 
ತಾನು ಮಾಡುತ್ತಿರುವ ಪ್ರಯೋಗವನ್ನು ನಿಯಂತ್ರಿಸುವುದಕ್ಕೆ 
ಅನಿವಾರ್ಯವಾದ ಹೊರತು ಕಂಪ್ಯೂಟರುಗಳು ವಿಜ್ಞಾನ 
ತರಗತಿಯನ್ನು ಪ್ರವೇಶಿಸಬಾರದು. 


ಸಂಶೋಧಕರು ಮತ್ತು ಅವರ ಸಂಶೋಧನೆಯ 
ಕುರಿತಾಗಿನ ಕಥೆಗಳು ವಿಜ್ಞಾನ ತರಗತಿಗಳನ್ನು 
ರೋಚಕಗೊಳಸುತ್ತವೆ: ಮದುವೆಯಾಗಿ ಮಧುಚಂದಕ್ಕೆ 


116 | ಐ ಪಂಡರ್‌... ಶಾಲಾ ವಿಜ್ಞಾನದ ಮರುಶೂಧನೆ | ಜನವರಿ ೨೦1೨ 


ಹೋದ ಜೇಮ್ಡ್‌ ಯೂಲ್‌, ತನ್ನ ಜೊತೆ ಇಟ್ಟುಕೊಂಡಿದ್ದ 
ಸೂಕ್ಷ ಉಷ್ಣತಾಮಾಪಕ ಬಳನಿ, ತಾವು ಭೇಟ ನೀಡಿದ 
ಜಲಪಾತದ ಮೇಲ್ಲುದಿ ಮತ್ತು ಕೆಳತುದಿಯಲ್ಲ ನೀರಿನ 
ಉಷ್ಪತೆಯಲ್ಲ ಇರುವ ವ್ಯತ್ಯಾಸವನ್ನು ಅಳೆದ ಕಥೆಗಳನ್ನು 
ಕೇಆದಾಗ ಹದಿಹರೆಯದ ಮಕ್ಕಳು ಕಿಲಕಿಲ ನಗಬಹುದು, 
ಆದರೆ ಅವರಿಗೆ ಒಂದು ಭೌತವಿಜ್ಞಾನದ ಒಂದು ಸ್ಲಿಷ್ಟವಾದ 
ವಿಚಾರ ಕೂಡ ಮನದಟಬ್ದಾಗುತ್ತದೆ. 


ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲ ಮಹಿಳೆಯರ 
ಪಾಲ್ಗೊಳ್ಳುವಿಕೆ ಹೆಚ್ಚುವಂತೆ ಮಾಡಲು ವಿಜ್ಞಾನ ಶಿಕ್ಷಕರು ಏನು 
ಮಾಡಬಹುದು? 

ವೈಜ್ಞಾನಿಕ ಕಾರ್ಯಕ್ಷೇತ್ರದಲ್ಲ ತೊಡಗಿಸಿಕೊಳ್ಳಲು 
ಮಹಿಕೆಯರಿಗಿರುವ ಸಾಮರ್ಥ್ಯದ ಬಗ್ಗೆ ಶಿಕ್ಷಕರಿಣೇನಾದರೂ 
ಪೂರ್ವಗ್ರಹಗಳದ್ದಲ್ಲ ಅದನ್ನು ಅವರು ಮೊದಲು 
ಸರಿಪಡಿಸಿಕೊಳ್ಳಬೇಕು. ಪೂರ್ವಗ್ರಹಗಳು ಇಲ್ಲವೆಂದಾದಲ್ಲಿ 
ಶಿಕ್ಷಕರು ತರಗತಿಯಲ್ಲಾಗಲಅ ಅಥವ ಪ್ರಯೋಗಶಾಲೆಯಲ್ಲಾಗಲ 
ವಿದ್ಯಾರ್ಥಿಗಳ ನಡುವೆ ಗಂಡು, ಹೆಣ್ಣು ಎಂಬ ತಾರತಮ್ಯ 
ಮಾಡುವುದಿಲ್ಲ. ಪೂರ್ವಗ್ರಹಪೀಡಿತ ಶಿಕ್ಷಕರಾಗಿದ್ದಲ್ಲ 
ಅಂಗಸಮಾನತೆಯ ಬಗ್ಗೆ ನೀವು ಎಷ್ಟೆ ನೀತಿ ನಿಯಮಗಳನ್ನು 
ಜಾರಿಗೊಆಸಿದರೂ, ಆ ಪೂರ್ವಗ್ರಹವು ಹೇಣ್ಣುಮಕ್ಕಳಗೆ ತಲುಪಿ 
'ನಾವು ಗಂಡುಮಕ್ಷಳ ಸರಿಸಮಕ್ಷೆ ಕೆಲಸ ಮಾಡಲಾರೆವು” ಎ೦ಬ 
ಭಾವನೆ ಬೆಕೆಯುವಂತೆ ಮಾಡುತ್ತದೆ. 


ಕಅಕೆಯನ್ನು ಗುರಿಯಾಗಿಟ್ಟುಕೊಂಡು ನೀವು 
ಮೌಲ್ಯಮಾಪನವನ್ನು ವಿನ್ಯಾಸ ಗೊಳಸುವುದಾದರೆ ಮಾಧ್ಯಮಿಕ 
ಹಂತದ ವಿಜ್ಞಾನ ಕಲಅಕೆಯ ಮೌಲ್ಯಮಾಪನ ಹೇಗಿರುತ್ತದೆ? 
ಸಣ್ಣ ವಯಸ್ಸಿನಲ್ಲ ವಿದ್ಯಾರ್ಥಿಗಳಗೆ ವಿಜ್ಞಾನದ 

ಮೂಲಪಾಠ ಮಾತ್ರ ನಡೆಯುತ್ತದೆ; ಅವರು ಶೈಕ್ಷಣಿಕವಾಗಿ 
ಮುಂದುವರಿದಂತೆ ಅದು ಹೆಚ್ಚು ಹೆಚ್ಚು ಪರಿಷ್ಠರಿಸಲ್ಪಡುತ್ತದೆ. 
ಆದರೆ ಪರಿವೀಕ್ಷಣೆಯ ವಿಧಿವಿಧಾನಗಳು ಬದಲಾಗುವುದಿಲ್ಲ. 
ಹಾಗಾಗಿ ನಾನು ಪರಿವೀಕ್ಷಣೆಗೆ ಹೆಚ್ಚು ಮಹತ್ವ ಕೊಡುತ್ತೇನೆ. 
ಈ ಕಾರಣದಿಂದ ಯಾವುದೇ ರೀತಿಯ ಸಮರಗ್ರ (summative 
assessment) ಮೌಲ್ಯಮಾಪನ ಮಾಡದೆ, ರೂಪಣಾ 
ಮೌಲ್ಯಮಾಪನಕ್ಕೆ (formative assessment) ಹೆಚ್ಚನ ಒತ್ತು 
ಕೊಡಬಯಸುತ್ತೇನೆ. 


“ಆಯಾಯ ದಿನದ ತರಗತಿಗಾಗಿ ವಿಷಯ ಕಲಕಾ 
ಪ್ರಕ್ರಿಯೆಯ ಯೋಜನೆಯನ್ನು ಸಿದ್ಧ್ದಮಾಡಿಕೊಂಡಿರುತ್ತಿದ್ದೆ. 
ಆದರೆ ಕಲಕೆ ನಡೆಯುತ್ತಿರುವ ಸಂದರ್ಭದಲ 

ಆಸಕ್ತಿಕರ ತಿರುಪೊಂದು ಗೋಚರಿಸಿದರೆ ನಾನು ನನ್ನು 
ಯೋಜನೆಯನ್ನು ಪಕ್ಕಕ್ಕಿಟ್ಟು. ಆ ಹರಿವಿನೊಂದಿಗೆ 
ಸಾಗುತ್ತಿದ್ದೆ. ಒಂದು ನಿರ್ದಿಷ್ಟ ಪಠ್ಯಕ್ರಮದ ಬಂಧನಕ್ಕೆ 
ಸಿಲುಕಿಹಾಕಿಕೊಳ್ಳದೆ ಇರುವಾಗ, ಈ ರೀತಿಯ ಅನ್ನೇಷಣೆ 
ಸಾಧ್ಯವಾಗುತ್ತದೆ.” 


ಪ್ರರ್ಧೆಯನ್ನು ಒಂದು ಸ್ಫೂರ್ತಿದಾಯಕ, ಒತ್ತಡರಹಿತ 
ಪ್ರಕ್ರಿಯೆಯಾಗಿ ವರ್ತಿಸುವಂತೆ ಮರುರೂಪಿಸಲು 
ಸಾಧ್ಯವಿದೆಯೇ? 

ಸ್ಪರ್ಧೆ ಎನ್ನುವುದು ಒಂದು ಒತ್ತಡರಹಿತ ಪ್ರಕ್ರಿಯೆ ಆಗಲು 
ಸಾಧ್ಯವಿದೆ ಎಂದು ನಾನು ನಂಬುವುದಿಲ್ಲ. 


ವಿಜ್ಞಾನದ ಹೆಸರಿನಲ್ಪ ನೀವು ಮಾಡಿರುವ ಅತ್ಯಂತ ವಿಚಿತ್ರ 
ಸಂಗತಿ ಎನಾದರೂ ಇದೆಯೇ? 

ನಾನು ಒಂದು ಸಾರಿ ಧ್ವನಿಯ ಆವರ್ತನದ ವ್ಯಾಪ್ತಿಯನ್ನು 
ತೋರಿಸಲು ಒಸಿಲೋಸ್ನೋಪ್‌ಗೆ ಸಂಪರ್ಕ ಕಲ್ತಸಿದ 
ಮೈಕ್ರೋಫೋನ್‌ ಒಂದರಲ್ಲ ಜೋರಾಗಿ ಕೀರಲು ಧನಿಯಲ್ಲ 
ಹಾಡಿದೆ. ಇದು ಸುತ್ತಮುತ್ತಲು ಇರುವವರಿಗೆ ಸಾಕಷ್ಟು 
ನಗುವಿಗೂ, 8ರಿಕರಿಗೂ ಕಾರಣವಾಲಯುತು. 


ತರಗತಿಯಲ್ಲ, ಅದರಲ್ಲೂ ಮಾಧ್ಯಮಿಕ ಹಂತದ ತರಗತಿಯಲ್ಲ 
ಪಾಠ ಮಾಡುವಾಗ ನಿಮಗೆ ಅತಿ ಸಂತೋಷ ಕೊಟ್ಟ ವಿಚಾರ 
ಯಾವುದು? 

ನಾನು ಓದಿದ್ದು ಸಾಂಪ್ರದಾಯಿಕ ಶಾಲೆಗಳಲ್ಲ: ಇಂತಹ 
ಪ್ರಶ್ನೆಗೆ ಇಂತಹುದೇ ಉತ್ತರ ಕೊಡಬೇಕು: ಪರಿಕಲ್ಪನೆಗಳನ್ನು 
ಕಲಅಯಬೇಕು ಸಮಸ್ಯೆಗಳನ್ನು ಬಡಿಸಬೇಕು ಎಂಬ 

ರೀತಿಯ, ಗಮನಿಸಿ ನೋಡಿ ಉತ್ತರ ಕಂಡುಕೊಳ್ಳುವುದಕೆ 
ಯಾವುದೇ ಆಪ್ಪದವಿಲ್ಲದಂತಹ ಒಂದು ವ್ಯವಸ್ಥೆಯಲ್ಲ ಮಾಮು 
ವ್ಯಾಸಂಗಮಾಡಿದೆ. 


ಆದರೆ ಶಿಕ್ಷಕನಾಗಿ ವಾನು ಮಾಧ್ಯಮಿಕ ಹಂತದ ತರಗತಿಗಳಲ್ಲ 
ಪಾಠ ಮಾಡುವಾಗ ನನಗೆ ವಿದ್ಯಾರ್ಥಿಗಳ೦ದ ಅತ್ಯಂತ 


ಅನುವಾದಕರು: ರೋಸಿ ಡಿಸೌಜ ಪರಿಶೀಲನೆ: ಕೆ.ವಿ.ಘನಶ್ಯಾಮ 


ಎ po pe 


ಸಾಮಾನ್ಯ ಪ್ರಶ್ನೆಗಳಗೆ ಅತ್ಯ೦ತ ಆಶ್ಚರ್ಯಕರವಾದ ಮತ್ತು 
ಅಷ್ಟೇ ಸಹಜವಾದ ಉತ್ತರಗಳು ಎದುರಾಗುತ್ತಿದ್ದವು. ಇದರಿಂದ 
ನನಗೆ ಭೌತವಿಜ್ಞಾನ ಎನ್ನುವುದು ಅನೇಕ ಬಾರಿ ಅಂತರ್ಬ್ಯೋಧೆ 
ಯಂದ ರಹಿಸುವಂತಹದ್ದಲ್ಲ (counter-intuitive) wow 
ಅರಿವಾಯಿತು, 'ನನಣಗೆ ಜೆನ್ನಾಗಿ ಗೊತ್ತಿದೆ” ಎಂಬ ವಿಷಯಗಳ 
ಬದೆಯೂ ಆಗಾಗೆ ನನ್ನ ದ ಪ್ಟಿಕೋನವನ್ನೆ € ಬದಲಾಯುಸ 

೧ ೧ Ce) Q 
ಬೇಕಾಗಿ ಬಂತು. 


ಶಿಕ್ಷಕರಾಗಿ ನಿಮಗೆ ಅತ್ಯಂತ ಹೆಚ್ಚು ಆಪ್ತ ಎಂದೆನಿಸಿದ 
ಕೆಲವು ಕ್ಷಣಗಳು/ಘಟನೆಗಳು/ನೆನಪುಗಳನ್ನು ನಮ್ಮೊಂದಿಗೆ 
ಹಂಚಿಕೊಳ್ಳುತ್ತೀರಾ? 

ಫ್ರೌಢ ಶಾಲಾ ಹಂತದ ಅಂತಿಮ ಪರೀಕ್ಷೆ ಬರೆಯುತ್ತಿದ್ದ 
ಮಕ್ಷಳಗಾಗಿ ನಾನು ಒಂದು ಅಣಕು ಪ್ರಯೋಗ 
ಪರೀಕ್ಷೆಯನ್ನು ಆಯೋಜಸಿದ್ದೆ. ವೇಗವನ್ನು 
ಬದಲಾಲಯುಸಬಹುದಾದ ವಿಕೇಂದ್ರಿತ ಮೋಬಾರಿನಿಂದ 
ಚಾಲನೆಗೊಳಪಡಿಸಿದ ಹ್ಯಾಕ್‌ಸಾ ಬ್ಲೇಡಿನಲ್ಲ ಕಂಡುಬರುವ 
ಸ್ಥಾಯೀ ತರಂಗಗಳನ್ನು ಗಮನಿಸಿ ಅವುಗಳನ್ನು 
ದಾಖಅಸುವ ಪ್ರಯೋಗವಾಗಿತ್ತದು. ಈ ಪ್ರಯೋಗವನ್ನು 
ಈ ವಿದ್ಯಾರ್ಥಿಗಳು ಹಿಂದೆ ಮಾಡಿರಲಲ್ಲ. ಅದು 

ಅವರಿಗೆ ಹೊಸ ಪ್ರಯೋಗವಾಗಿತ್ತು. ಹೀಗೆ ಪ್ರಯೋಗ 
ನಡೆಯುತ್ತಿರಬೇಕಾದರೆ, ವಿದ್ಯಾಧ್ಥಿ ಯೊ್ಬನಿಗೆ ಮೊದಲ 
ಬಾರಿಗೆ ಈ ಸ್ಥಾಯೀ ತರಂಗ ಕಂಡುಬಂತು. ಆಗ ಅವನು 
'ವಾವ್‌' ಎಂದು ಆನಂದದಿಂದ ಉದ್ದಾರ ತೆಗೆದನು : ಇದೇ 
ರೀತಿ ಅದ್ಭುತವಾದುದನ್ನು ಕಂಡಾಗಲೆಲ್ಲಾ ವಿದ್ಯಾರ್ಥಿಗಳು 
ತೆಗೆಯುವ ಇಂತಹ ಅಚ್ಚರಿಯ ಉದ್ದಾರಗಳು ವಿಜ್ಞಾನ 
ಶಿಕ್ಷಕನಾಗಿ ನನ್ನ ಕೆಲಸವನ್ನು ಸಾರ್ಥಕಗೊಳಸುತ್ತವೆ. 


ತಮಗೆ ವಿಜ್ಞಾನ ಇಷ್ಟ ಎಂದುಕೊಂಡಿರುವ ಅಥವ ವಿಜ್ಞಾನ 
ಶಿಕ್ಷಕರಾಗಬೇಕು ಎಂದು ಬಯಸುವ ವಿದ್ಯಾರ್ಥಿಗಳಗೆ ನಿಮ್ಮ 
ಕಿವಿಮಾತು ಏನು? 

ನೀವು ಅಂದುಕೊಂಡಿದ್ದನ್ನು ಸಾಧಿಸಲು ತುಂಬಾ ಸಮಯ 
ಹಿಡಿಯಬಹುದು. ಸೃಜನಶೀಲವಾಗಿ ವಿಚಾರಪೊಂದನ್ನು 
ಅನ್ವೇಷಿಸಲು ಸಾಧ್ಯವಾಗುವ ಮೊದಲು ಕಲಯಲು ತುಂಬಾ 
ಇರುತ್ತದೆ. ಹಾಗಾಗಿ ನೀವಂದುಕೊಂಡಂತೆ ನಡೆಯಲಲ್ಲ 
ಎಂದು ನಿರಾಶರಾಗಬೇಡಿ;: ಛಲ ಬಡಬೇಡಿ. 


ಐ ವಂಡರ್‌... ಶಾಲಾ ವಿಜ್ಞಾಸದ ಮರುಶೂಢಧನೆ | ಜನವರಿ ೨೦1೨ 117 


